ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪ್ರುಶ್ನೆ ಸಂಖ್ಯೆ: 1126 (1202) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ರಾವ್‌ ಮಲ್ಮಾಪೂರೆ 
(ವಿಧಾನಸಭೆಯಿಂದಚುನಾಯಿತರಾದವರು): 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯಲ್ಲಿರುವ ನಂದಿನಿ ಪಾರ್ಲ೯ರ್‌/ಬೂತ್‌ಗಳ ಕುರಿತು 


(ಅ) ಬೀದರ್‌ ಜಿಲ್ಲೆಯಲ್ಲಿ ಇರುವ ಒಟ್ಟು ನಂದಿನಿ ಬೂತ್‌ಗಳು ಎಷ್ಟು; ನಗರ ಹಾಗೂ 
ಗ್ರಾಮೀಣ ಪ್ರದೇಶಗಳಲ್ಲಿರುವ ಒಟ್ಟು ನಂದಿನಿ ಬೂತ್‌ಗಳೆಷ್ಟು ; (ತಾಲ್ಲೂಕುವಾರು 
ಮಾಹಿತಿ ಒದಗಿಸುವುದು) 


(ಆ) ಬೀದರ್‌ ಜಿಲ್ಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಂದಿನಿ 
ಬೂತ್‌/ಪಾರ್ಲ೯ರ್‌ಗಳನ್ನು ಹೊಸದಾಗಿ ಪ್ರಾರಂಭಿಸಲು ಇರುವ ಮಾನದಂಡಗಳೇನು; 
ಪ್ರಾಂಚ್ಯಸಿಯನ್ನು ಪಡೆಯುವವರಿಗೆ ಸಿಗುವ ಸೌಲಭ್ಯಗಳೇನು ; (ಸಂಪೂರ್ಣ ಮಾಯಿ 
ನೀಡುವುದು) 


(ಇ) ನಂದಿನಿ ಬೂತ್‌/ಪಾರ್ಲರ್‌ಗಳನ್ನು ಎಷ್ಟು ಕಿ.ಮೀಗೆ ಅಂತರದಲ್ಲಿ 
ನಗರ/ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸಲು ಅವಕಾಶವಿದೆ ; ಇದಕೆ ಇರುವ 
ಮನದಂಡಗಳೇನು ; (ವಿವರ ನೀಡುವುದು) 


(ಈ) ಈ ನಂದಿನಿ ಬೂತ್‌/ಪಾರ್ಲ೯ರ್‌ಗಳಿಂದ ಸರ್ಕಾರಕ್ಕೆ ಬರುವ ಆದಾಯ ಎಷ್ಟು ? 
(ಬೂತ್‌/ಪಾರ್ಲ೯ರ್‌ಗಳವಾರು ತಾಲ್ಲೂಕುವಾರು ಮಾಹಿತಿ ನೀಡುವುದು) 


